ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 17 ನೇ ಮಾರ್ಚ್‌, 2020 


ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಹ್ರಿದಯ (೧ಣರAY) ಅಡಿಯಲ್ಲಿ KU1೦೯€ ಮುಖೇನ ಕೈಗೊಂಡಿರುವ ಪ್ರಾಚೀನ ಸ್ಥಳಗಳ 
ಅಭಿವೃದ್ಧಿ ಕುರಿತು 


ಶ್ರೀ ಎನ್‌. ಅಪ್ಲಾಜಿಗೌಡ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 
1030 (1243) ಮಾನ್ಯ ನಗರಾಭಿವೃದ್ದಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಹ್ರಿದಯ ಅಡಿಯಲ್ಲಿ ಕೈಗೊಂಡಿರುವ ಪುರಾತತ್ವ /ಪ್ರಾಚೀನ ಪ್ರಾಮುಖ್ಯತೆವುಳ್ಳ 
ಸ್ಥಳಗಳು ಯಾವುವು ; ಪೂರ್ಣ ಮಾಹಿತಿ ನೀಡುವುದು ; 


(ಆ) ಈ ಯೋಜನೆಯಡಿಯಲ್ಲಿ ಕಲ್ಪಸಲಾಗುವ ಮೂಲಭೂತ ಸೌಕರ್ಯಗಳು ಮತ್ತು ಇತರೆ ಕಾರ್ಯಕ್ರಮಗಳು ಯಾವುವು ; 


(ಇ) ಈ ಸ್ಥಳದಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಇತರೆ ಕಾರ್ಯಕ್ರಮಗಳನ್ನು ರೂಪಿಸಲು ಇದುವರೆಗೂ ಕೇಂದ್ರ 
ಸರ್ಕಾರದಿಂದ ಬಂದಿರುವ ಮತ್ತು ಖರ್ಚಾಗಿರುವ ಅನುದಾನವೆಷ್ಟು; 


(ಈ) ಮಂಡ್ಯ ಜಿಲ್ಲೆಯಲ್ಲಿ ಶ್ರೀರಂಗಪಟ್ಟಣ ಮತ್ತು ಮೇಲುಕೋಟೆ ಮಹತ್ವವುಳ್ಳ ಸ್ಥಳಗಳಾಗಿದ್ದು, ಈ ಸ್ಥಳಗಳನ್ನು ಹ್ರಿದಯ 
(HRIDAY) ಯೋಜನೆಯಡಿಯಲ್ಲಿ ಸೇರಿಸಲು ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದೆಯೇ ; ಹಾಗಿದ್ದಲ್ಲಿ, ಪೂರ್ಣ ಮಾಹಿತಿ 
ನೀಡುವುದು ? 


